thy. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸಂಖ್ಯೆ: 670(854) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಮ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 


ವಿಷಯ: ವೃಂದ ಮತ್ತು ನೇಮಕಾತಿ ನಿಯಮವಳಿಗಳನ್ನು 33 ವರ್ಷ ಕಳೆದರೂ ಸಹ ತಿದ್ದುಪಡಿ ಮಾಡದಿರುವ 
ಬಗ್ಗೆ 


(ಅ) ಸಹಕಾರ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಈ ಹಿಂದೆಯೇ 
ಡಿ.ಪಿ.ಎ.ಆರ್‌., ಡಿ.ಪಿ.ಎಲ್‌ ಮತ್ತು ಹಣಕಾಸು ಇಲಾಖೆಯಿಂದ ಅಭಿಪ್ರಾಯಗಳ 
ಸಲ್ಲಿಕೆಯಾಗಿದ್ದರೂ ಸಹ ತಿದ್ದುಪಡಿ ಪ್ರಕ್ರಿಯೆಯ ವಿಳಂಬವಾಗಲು ಕಾರಣವೇನು; (ವಿವರ 
ನೀಡುವುದು) 


(ಆ) ಜ್ಯೀಷ್ಠತೆಯಲ್ಲಿ ಹಿರಿಯರಾಗಿರುವ ಸಿ.ಡಿ. ಓ. ಗಳನ್ನು ಕೈಬಿಟ್ಟು ಕಿರಿಯರಾಗಿವವರಿಗೆ 
ನಿಬಂಧಕರ ಹುದ್ದೆಗೆ ಮುಂಬಡ್ತಿ ನೀಡಿದ್ದ ಸಹಕಾರ ಸಂಘಗಳ ವಬಿಬಂಧಕರು, 
ಬೆಂಗಳೂರುರವರು ಪದೋನ್ನತಿ ವೀಡಿರುವ ಆದೇಶವನ್ನು ರದ್ದುಪಡಿಸಲು ಸರ್ಕಾರ 
ಶ್ರಮಕ್ಕೆ ಗೊಳ್ಳದಿರಲು ಕಾರಣವೇನು; (ವಿವರ ನೀಡುವುದು) 


(ಇ) ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮವಳಿಗಳನ್ನು 33 ವರ್ಷ ಕಳೆದರೂ ಸಹ 
ತಿದ್ದುಪಡಿ ಮಾಡಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, 
ತಿದ್ದುಪಡಿಯನ್ನು ಯಾವ ಕಾಲಾಮಿತಿಯೊಳಗೆ ಪೂರ್ಣಗೊಳಿಸಲಾಗುವುದು; (ವಿವರ 
ನೀಡುವುದು) 


(ಈ) ದಿನಾ೦ಕ : 17-08-2017ರ ಕೆ.ಎ.ಟಿ, ಬೆಂಗಳೂರು ಆದೇಶದಂತೆ ಪದೋನ್ನತಿಯಿಂದ 
ವಂಚಿತರಾಗಿರುವವರಿಗೆ ಪದೋನ್ನತಿ ನೀಡಲು ಸರ್ಕಾರಕ್ಕಿರುವ ತೊಂದರೆಗಳೇನು; (ಬಿವರ 
ನೀಡುವುದು) ಈ ಬಗ್ಗೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳುವುದು? 


